ಕರ್ನಾಟಕ ವಿಧಾನಸಭೆ 
ಹದಿನಾಲ್ಕನೇ ವಿಧಾನಸಭೆ 
ಏಳನೇ ಅಧಿವೇಶನ 
ಕಾರ್ಯಕಲಾಪಗಳ ಪಟ್ಟ 


ಸೋಮವಾರ, ದಿನಾಂಕ 27ನೇ ಏಪ್ರಿಲ್‌, ೨೦15 
(ಸಮಯ: ಮಧ್ಯಾಹ್ನ 12.೦೦ ಗಂಟಿಗೆ) 


ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ತದ ಜರೂರು 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


ಶ್ರೀಯುತರುಗಳಾದ ಇ.ತುಕಾರಂ. ಡಾ|. ಉಮೇಶ್‌ ಜ. ಜಾದವ್‌ ಮತ್ತು 
ಕೆ.ಅ.ಪ್ರಸನ್ನಕುಮಾರ್‌ ಅವರುಗಳು ಮೂರು ಎಕರೆಗಿಂತ ಕಡಿಮೆ ಇರುವ ಸಾಕಷ್ಟು 
ಅರಣ್ಯ ಒತ್ತುವರಿದಾರರಿದ್ದು, ಇಂತಹವರನ್ನು ಒಕ್ಕಲೆಜ್ಜಸಬಾರದೆ೦ದು. ಸರ್ಕಾರವು 
ಸುತ್ತೋಲೆಯಲ್ಲ ಸೂಚನೆಗಳನ್ನು ನೀಡಿದ್ದರೂ ಸಹ ಅರಣ್ಯ ಇಲಾಖೆಯವರು 
ನಿರ್ದಯವಾಗಿ ಒತ್ತುವರಿದಾರರನ್ನು ಒಕ್ಕಲೆಜ್ಣಸುವುದರ ಬಗ್ಗೆ ಮುಂದುವರೆದ ಚರ್ಚೆ 
ಹಾಗೂ ಸರ್ಕಾರದ ಉತ್ತರ. 


. ಶ್ರೀಯುತರುಗಳಾದ ಹಂಪನಗೌಡ ಖಾದರ, ಡಾ॥ಶಿವರಾಜ ಪಾಟೀಲ್‌ ಮತ್ತು 


ಪ್ರತಾಪಗೌಡ ಪಾಟೀಲ್‌ ಅವರುಗಳು ತುಂಗಭದ್ರಾ ಎಡದಂಡೆ ನಾಲೆಯ ವ್ಯಾಪ್ಗಿಯಲ್ಲ 
ಅಕಾಅಕ ಮಳೆಯಿಂದಾಗಿ ರಾಯಚೂರು, ಸಿಂಧನೂರ, ಮತ್ತು ಮಾನ್ವಿ ತಾಲ್ಲೂಕುಗಳ 
ಹಾಗೂ ಗ೦ಗಾವತಿ ತಾಲ್ಲೂಕಿನ ರೈತರ ಭತ್ತದ ಬೆಳೆ ಹಾಳಾಗಿ ನೂರಾರು ಕೋಟ 
ನಷ್ಟವಾಗಿರುವ ಬಗ್ಗೆ ಚರ್ಚೆ. 


ಹಿ.ಓ೦ಪ್ರಕಾಶ 
ಕಾರ್ಯದರ್ಶಿ 


Raj Ne 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(http://kla.kar.nic.in/assembly/lob/lob.htm) 


